ಕರ್ನಾಟಕ ವಿಧಾನ ಪರಿಷತ್‌ 


1 ಚುಕ್ಕೆ ಗುರುತಿಲ್ಲದ 
2 ಸದಸ್ಯರ ಹೆಸರು 


ಈ 


RE 
ಪ್ರಶ್ನೆ ಸಂಖ್ಯೆ 


551 
ಶ್ರೀ ಎಂ. ನಾರಾಯಣಸ್ವಾಮಿ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸುವ ದಿನಾಂಕ 16-12-2021 
ಉತ್ತರಿಸುವವರು ಮುಖ್ಯಮಂತ್ರಿಗಳು 
x ಫ್‌ ಉತ್ತರ 
ಅ |ಬಿ.ಬಿ.ಎಂ.ಪಿಗೆ ರಸ್ತೆ ಗುಂಡಿ ಮುಚ್ಚುವಲ್ಲಿ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ 
ಲೋಪ ಸರಿಪಡಿಸಿಕೊಳ್ಳಿ ಎಂದು ಹೈಕೋರ್ಟ್‌ | ಬಹುತೇಕ ಹೆಚ್ಚಿನ ರಸ್ತೆಗಳು ಕೇವಲ ರಸ್ತೆಯ ಜಾಗವಾಗಿ ವಾಹನ 
ಸ್ಪಷ್ಟ ನಿರ್ದೇಶನ ನೀಡಿದರೂ ಕೂಡ, | ಸಂಚಾರಕ್ಕೆ ಮಾತ್ರವೇ ಉಪಯೋಗಿಸದೇ, ಹಲವಾರು ಸಂಸ್ಥೆಗಳು 
ಬೆಂಗಳೂರು ಹಲವು ಕಡೆ ಇನ್ನೂ | ವಿವಿಧ ರೀತಿಯ ಅನುಸಾಧನಗಳನ್ನು ಅಳವಡಿಸಿ, ಸಾರ್ವಜನಿಕರ 


ಗುಂಡಿಮುಚ್ಚುವ ಕೆಲಸ ಹಾಗೆಯೇ 
ಉಳಿದಿರುವುದಕ್ಕೆ ಕಾರಣವೇನು; 


ಬಾಕಿ 


ಉಪಯೋಗಕ್ಕೆ ಸಂಪರ್ಕ ನೀಡಲು ಸಹ ಬಳಸಲಾಗುತ್ತಿರುತ್ತದೆ. 


ಸರ್ಕಾರದ ಇತರೆ ಅಂಗ ಸಂಸ್ಥೆಗಳಾದ ಬೆಂಗಳೂರು ನೀರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಬೆಸ್ಕಾಂ, ಕೆ.ಪಿ.ಟಿ.ಸಿ.ಎಲ್‌, 
ಗೇಲ್‌ಗ್ಯಾಸ್‌, ಗೇಲ್‌ ಇಂಡಿಯಾ, ಸಣ್ಣ ನೀರಾವರಿ ಇಲಾಖೆ, ನಮ್ಮ 
ಮೆಟ್ರೋ, ಬಿಎಸ್‌ಎನ್‌ಎಲ್‌, ರಕ್ಷಣಾ ಇಲಾಖೆ ಮತ್ತು ಇತರೆ 
ಓಎಫ್‌ಸಿ ಅಳವಡಿಕೆ ಖಾಸಗಿ ಸಂಸ್ಥೆಗಳು, ಅನುಸಾಧನಗಳನ್ನು 
ಅಳವಡಿಸಲು ಉಪಯೋಗಿಸಲಾಗುತ್ತಿದೆ. ಸದರಿ ಅನುಸಾಧನವನ್ನು 
ಅಳವಡಿಸುವ ಮತ್ತು ಪುನರ್‌ ದುರಸ್ಥಿಪಡಿಸುವ ಸಂದರ್ಭಗಳಲ್ಲಿಯೂ 
ರಸ್ತೆಯನ್ನು ಅಗೆಯುವುದರಿಂದ ಮತ್ತು 2021ನೇ ಸಾಲಿನ ಅಕಾಲಿಕ 
ಸತತ ಹೆಚ್ಚನ ಪ್ರಮಾಣದ ಮಳೆಯಿಂದ ಹೆಚ್ಚಾಗಿ ರಸ್ತೆ 
ಗುಂಡಿಗಳಾಗಿರುತ್ತವೆ. ಈ ವಿಷಯವನ್ನು ಮಾನ್ಯ ಕರ್ನಾಟಕ ಉಚ್ಛ 
ನ್ಯಾಯಾಲಯದ ಗಮನಕ್ಕೂ ಸಹ ತರಲಾಗಿರುತ್ತದೆ ಮತ್ತು ಸತತವಾಗಿ 
ಬಿದ್ದಂತಹ ಹೆಚ್ಚಿನ ಮಳೆಯಿಂದ ಬಿ.ಬಿ.ಎಂ.ಪಿ. ವ್ಯಾಪ್ತಿಯಲ್ಲಿರುವ 
ಎಲ್ಲಾ 198 ವಾರ್ಡ್‌ ರಸ್ಸೆಗಳು ಮತ್ತು ಆರ್ಟೀರಿಯಲ್‌ / ಸಬ್‌- 
ಆರ್ಟೀರಿಯಲ್‌ ರಸ್ತೆಗಳ ಗುಂಡಿ ಮುಚ್ಚುವ/ ದುರಸ್ಥಿಪಡಿಸುವ ಕೆಲಸ 
ಕಾರ್ಯಗಳು ವಿಳಂಬವಾಗಿರುತ್ತದೆ. 


ಮುಂದುವರೆದು, ಬೆಂಗಳೂರು ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿಯು ಬೃಹತ್‌ ಬೆಂಗಳೂರು ಮಹಾನಗರ 
ಪಾಲಿಕೆ ವ್ಯಾಪ್ತಿಯ 110 ಹಳ್ಳಿಗಳ ಪ್ರದೇಶಗಳಲ್ಲಿ ನೀರು ಸರಬರಾಜು 
ಮತ್ತು ಒಳಚರಂಡಿ ಕೊಳವೆ ಅಳವಡಿಸುವ ಮಹತ್ವದ 
ಯೋಜನೆಯನ್ನು ಕೈಗೊಂಡು ಅನುಷ್ಠಾನಗೊಳಿಸುತ್ತಿರುವುದರಿಂದ, 
ಪ್ರಮುಖವಾಗಿ ಪಾಲಿಕೆಯ ಹೊರವಲಯಗಳಲ್ಲಿನ ಅತೀ ಹೆಚ್ಚಿನ 
ರಸ್ಸೆಗಳನ್ನು ಕೊಳವೆ ಅಳವಡಿಸಲು ಕತ್ತರಿಸಿರುವುದರಿಂದ ರಸ್ತೆಗಳು 
ಹಾಳಾಗಿ, ರಸ್ತೆ ಗುಂಡಿಗಳು ಉದ್ಭವಿಸಿರುತ್ತವೆ. 


ಸ್‌ 


ಪ್ರಸ್ತುತ ಮಳೆಯ ಪ್ರಮಾಣ ಕಡಿಮೆಯಾಗಿರುವುದರಿಂದ 
ಪಾಲಿಕೆ ವತಿಯಿಂದ ಸ್ಥಾಪಿಸಿರುವ ಆಸ್ಥಾಲ್ಫ್‌ ಬ್ಯಾಚ್‌ಮಿಕ್ಸ್‌ ಪ್ಲಾಂಟ್‌ನ್ನು 
ಪುನರಾರಂಭಿಸಲಾಗಿದೆ. ಅಲ್ಲದೇ, ಪಾಲಿಕೆ ವ್ಯಾಪ್ತಿಯ ಎಲ್ಲಾ 198 
ವಾರ್ಡ್‌ಗಳಲ್ಲಿ ರಸ್ತೆ ನಿರ್ವಹಣೆ ಮಾಡುವುದರ ಸಂಬಂಧ ಟೆಂಡರ್‌ 
ಮುಖೇನ ಗುತ್ತಿಗೆದಾರರನ್ನು ನಿಯೋಜಿಸಿಕೊಂಡು, ರಸ್ತೆಗಳನ್ನು 
ಸುವ್ಯವಸ್ಥಿತವಾಗಿರಿಸಲು ವಿಳಂಬವಿಲ್ಲದಂತೆ, ಉತ್ತಮ ಹವಾಮಾನದ 
ಆಧಾರದ ಮೇಲೆ ರಸ್ತೆ ನಿರ್ವಹಣೆ ಕಾರ್ಯವನ್ನು ನಿರ್ವಹಿಸಲು 


ಕಳೆದ ಎರಡು ವರ್ಷಗಳಿಂದ ಬೆಂಗಳೂರಿನಲ್ಲಿ 
ರಸ್ತೆ ಗುಂಡಿಗಳಿಂದ ಅಪಘಾತಕ್ಕೆ ಒಳಗಾದವರ 
ಸಂಖ್ಯೆ ಎಷ್ಟು ಇದರಲ್ಲಿ ಸಾವಿಗೀಡಾದವರ 
ಸಂಖ್ಯೆ ಎಷ್ಟು; 


ಕೆಮಕೈಗೊಳ್ಳಲಾಗುತ್ತಿರುತ್ತದೆ. 
1: 


ಅಪಘಾತಕ್ಕೆ ಒಳಗಾದವರಿಗೆ ಸರ್ಕಾರ ಯಾವ 


ರೀತಿ ನೆರವು ನೀಡಿದೆ; ಮತ್ತು 
ಸಾವಿಗೀಡಾದವರ ಕುಟುಂಬದವರಿಗೆ ಯಾವ 
ನೆರು ನೀಡಿದೆ; ನೆರವು ನೀಡದಿದ್ದಲ್ಲಿ 


ಕಾರಣಗಳೇನು; ನೆರವು ನೀಡಲು ಸರ್ಕಾರಕ್ಕೆ 
ರುವ ತೊಂದರೆಗಳೇನು; 


(ಈ 


ಇ 
ES ಅಪಘಾತಕ್ಕೆ ಒಳೆಪಟ್ಟವರಿಗೆ ಯಾವ 
ಕಾಲಮಿತಿಯೊಳಗೆ ನೆರವು ನೀಡಲಾಗುವುದು 


ಬೆಂಗಳೂರು ನಗರದಲ್ಲಿ 2020 ಹಾಗೂ 2021 ನೇ 
ಸಾಲಿನಲ್ಲಿ ರಸ್ತೆ ಗುಂಡಿಗಳಿಂದ ಅಪಘಾತಕ್ಕೆ ಒಳಗಾದವರ ಹಾಗೂ 
ಮೃತಪಟ್ಟವರ ವಿವರ ಈ ಕೆಳಕಂಡಂತಿರುತ್ತದೆ. 
2020 
ಅಷಘಾತಗಳಿ'] ಮೃತರ ಸಂಖ್ಯೆ 
ಸಂಖ್ಯೆ 
03 


2021 
ಅಪಘಾತಗಳ ಮೃತರ ಸಂಖ್ಯೆ 


03 


ನಿರ್ವಹಣೆ 
ಪರಿಹಾರ 
ನೀಡುವ ಕುರಿತು. ಮಾನ್ಯ ಉಚ್ಛ ನ್ಯಾಯಾಲಯದ ಸಾರ್ವಜನಿಕ 
ಹಿತಾಸಕ್ತಿ ಪಕರಣದಲ್ಲಿರುವ ನಿರ್ದೇಶನದ ಅನುಸಾರ ಪಾಲಿಕೆಯು 


ರಸ್ತೆ 
ಕಾರಣದಿಂದ ರಸ್ತೆ 


ಗುಂಡಿಯ / ಅವೈಜ್ಞಾನಿಕ 


ರಸ್ತೆ 
ಅಪಘಾತಕ್ಕೆ ಒಳಪಡುವ 


ವ್ಯಕ್ತಿಗಳಿಗೆ 


ಗಾಯಗೊಂಡ / ಮೃತಪ ಟ್ಟ ವ್ಯಕ್ತಿಗಳಿಗೆ ಪರಿಹಾರ ನೀಡುವ ಕುರಿತು 
ನಿಗಧಿತ ಮ “ತಯಾರಿಸಿದ್ದು, ಪಾಲಿಕೆಗೆ ಅರ್ಜಿ 
ಸಲ್ಲಿಸಿ, ಸೂಕ್ತ ಪರಿಹಾರ ಸಯಲ ತಿಳಿಸ ಪತ್ರ ಸಂಖ್ಯೆ: 
ಆಯುಕ್ತರು/ಹಿ. ಆರ್‌/4610/2020- 2], ದಿನಾಂಕ: 01-12- 2020ರ 


ಪತ್ರಿಕಾ "ಪ್ರಕಟಣೆ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಲಾಗಿರುತ್ತದೆ. 


ಸಂಖ್ಯೆ; ನಅಇ 360 ಎಂಎನ್‌ವೈ 2021 


) 

ಜ್‌ 

(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


